ಕರ್ನಾಟಿಕ ವಿಧಾನ ಪರಿಷತ್ತು 


ಅ) [ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಇ- 


ಕೇಂದ್ರ ಸರ್ಕಾರದ ಇ-ನ್ಯಾಯಾಲಯ ಯೋಜನೆಯಡಿ 
ನ್ಯಾಯಾಲಯ . ಯೋಜನೆ ಅಡಿ [ಕರ್ನಾಟಕ ರಾಜ್ಯದಲ್ಲಿ ಕಾರ್ಯ ವಿರ್ವಹಿಸುತ್ತಿರುವ ಇ- 


ಚಾಲ್ತಿಯಲ್ಲಿರುವ ನ್ಯಾಯಾಲಯಗಳು ನ್ಯಾಯಾಲಯಗಳ ಜಿಲ್ಲಾವಾರು 


ನೀಡುವುದು) 


: ಏಷ್ಟು; (ಜಿಲ್ಲಾವಾರು ಪೂರ್ಣ ಮಾಹಿತಿ |ಕಳಕಂಡಂತಿವೆ:- 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸೆಂಖ್ಯ : 1465 | 
ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ.ಎ.ತಿಪ್ಟೇಸ್ವಾಮಿ (ನಾಮವಿರ್ದೇಶನ 
> ' ಹೊಂದಿದವರು, 
ಉತ್ತರಿಸಬೇಕಾದ ದಿನಾಂಕ : 10.03.2022 
. ಉತ್ತರಿಸುವ ಸಚಿವರು : ಮಾನ್ಯ ಕಾನೂನು ಸಚಿವರು 
ಕ್ರ. ಪುಶ್ನೆ ಉತ್ತರ 
[So 


ಸಂಖ್ಯಾ ವಿವರ 


ಜಿಲ್ಲೆಗಳು 


ನಿರ್ವಹಿಸುತ್ತಿರುವ 
ನ್ಯಾಯಾಲಯಗಳು 


ಕಾರ್ಯ 


| ಬಾಲಗಕೋಟೆ 


r 


27 


ಬಳ್ಳಾರಿ 


30 


ಬೆಳಗಾವಿ 


. 


81 


LL 
ಬೆಂಗಳೂರು 


ಬೆಂಗಳೂರು 
ಗ್ರಾಮಾಂತರ 


ಬೀದರ್‌ 


ಚಾಮರಾಜನಗರ 


R 


ಚಿಕ್ಕಬಳ್ಳಾಪುರ 


ಚಿಕ್ಕಮಗಳೂರು 


ಚಿತ್ರದುರ್ಗ 


11 


ದಕ್ಷಣ ಕನ್ನಡ 


12 | ದಾವಣಗೆರೆ 


4 


13 1 ಧಾರವಾಡ | 39 | 

14 | ಗದಗ | 18 | 

5 ಹಾಸನ | 

16 | ಹಾವೇರಿ 26 | 

17 | ಕಲಬುರಗಿ 33 \ 

7 ಫಾಡಗ | 14 

19 | ಕೋಲಾರ | 30 | 

20 |ತೊಷ್ಮಕ ನ್‌ | 

೫ [ಮಂಡ್ಯ 3 | 

22 | ಮೈಸೂರು 65 

[2 ರಾಯಚೂರು 21 

24 | ರಾಮನಗರ 20 

25 | ಶಿವಮೊಗ. 44 

26 | ತುಮಕೂರು § 3 

rs ಉಡುಪಿ 20 | 

58 ಉತ್ತರಕನ್ನಡ | 37 

29 ಗವಾಷವರ | 33 | 

30 [ಯಾದಗಿರ | 10 
ಒಟ್ಟು 109 ! 


ಆ) 


ರಾಜ್ಯದಲ್ಲಿ ಇ- ನ್ಯಾಯಾಲಯ ಯೋಜನೆ 
ಅಡಿ ಸಾಧಿಸಲೌಗಿರುವ ಪ್ರಗತಿಯೆಷ್ಟು; 
(ಪೂರ್ಣ ವಿವರ ನೀಡುವುದು) 


ರಾಜ್ಯದಲ್ಲಿ ಇ- ನ್ಯಾಯಾಲಯ ಯೋಜನೆಯಡಿಯಲ್ಲಿ! 
ಸಾಧನೆಗಳು ಕೆಳಕಂಡಂತಿವೆ : 
ಧಾರವಾಡ ಮತ್ತು ಕಲಬುರಗಿಯಲ್ಲಿನ ಪೀಠಗಳನ್ನು! 
ಒಳಗೊಂಡಂತೆ ಕರ್ನಾಟಿಕ ಉಚ್ಚ್‌ 
ನ್ಯಾಯಾಲಯದಲ್ಲಿ ಹೈಕೋರ್ಟ್‌. ` ಕೇಸ್‌ 
ಇನೃರ್ಮೇಷಸನ್‌ ಸಿಸ್ಕಮ್‌ (॥೦೦15) ಸಾಪ್ಟ್‌ವೇರ್‌ ಅನ್ನು 
ಜಾರಿಗೊಳಿಸಲಾಗಿದೆ. 

* ಕಾಗದ ರಹಿತ ಉಪಕ್ರಮದ ಭಾಗವಾಗಿ, ಪಾಯಿಂಟ್‌ 


ಆಪ್‌ ಸೇಲ್‌ (ಪಿಒಐಸ ಸ್‌) ಯಂತ್ರಗಳನ್ನು ನಗದು; 


ಶಾಖೆಯಲ್ಲಿ ಅಳವಡಿಸಲಾಗಿದೆ, ಆ ಮೂಲಕ 
ಕರ್ನಾಟಕ ಉಚ್ಡ್‌ ನ್ಯಾಯಾಲಯದಲ್ಲಿ ನಗದು ರಹಿತ 
ವಹಿವಾಟುಗಳನ್ನು ಸಕ್ತಿಯಗೊಳಿಸಲಾಗಿದೆ. 

*ನಾಗದ ರಹಿತ ಉಪಕ್ರಮದ ಭಾಗವಾಗಿ ರಾಜ್ಯದ ಎಲ್ಲಾ 
ವ್ಯಾಯಾಲಯಗಳಿಗೆ ಇ-ಫೈಲಿಂಗ್‌ ಪೋರ್ಟಲ್‌ ಅನ್ನು! 
ಸಕ್ರಿಯಗೊಳಿಸಲಾಗಿದೆ. 

*ನಕಲು ಅರ್ಜಿಯ ಆನ್‌ಲೈನ್‌ ಫೈಲಿಂಗ್‌, ಆನ್‌ಲೈನ್‌; 
ನಲ್ಲಿ ನಕಲು ಶುಲ್ಕಗಳ ಪಾವತಿ ಮತ್ತು ಆದೇಶಗಳು 
ಮತ್ತು ತೀರ್ಪುಗಳಿಗಾಗಿ ಪೋರ್ಟಲ್‌ ಅನು 
ಸಕ್ರಿಯಗೊಳಿಸಲಾಗಿದೆ. I 

* ಪೋರ್ಟಲ್‌ ನ್ಯಾಯಾಲಯದ ಶುಲ್ಕ ಮತ್ತು ಪ್ರಕ್ರಿಯೆ 
ಶುಲ್ಕಗಳನ್ನು ಆನ್‌ಲೈನ್‌ನಲ್ಲಿ ಸ್ವೀಕರಿಸುತ್ತದೆ. 

*ಆನ್‌ಲೈನ್‌ ರಸೀದಿ ಮತ್ತು. ನ್ಯಾಯಾಂಗ ಠೇವಣಿಗಳ 
ಆನ್‌ಲೈನ್‌ ಪಾವತಿಗೆ ಸಂಬಂಧಿಸಿದಂತೆ, ಜಿಲ್ಲಾ 
ನ್ಯಾಯಾಲಯಗಳು ಸೇರಿದಂತೆ ಎಲ್ಲಾ ನ್ಯಾಯಾಂಗ" 
ಠೇವಣಿಗಳನ್ನು ಕರ್ನಾಟಕ "ಉಚ್ಚ ನ್ಯಾಯಾಲಯವು 
ಖಜಾನೆ - 1 ಗೆ ಆನ್‌-ಬೋರ್ಡ್‌ ಮಾಡಿದೆ. ಇದರಿಂದಾ 
ಜೆಕ್‌ ಮತ್ತು ನಗದು ಹಸಜಾಲಿತ ನಿರ್ವಹಣೆ 
ಗಣನೀಯವಾಗಿ ಕಡಿಮೆಯಾಗುತ್ತದೆ. ಆನ್‌ಲೈನ್‌] 
ಪಾವತಿಗಳನ್ನು ಫಲಾನುಭವಿಗಳ , ಬ್ಯಾಂಕ್‌ ' ಖಾತೆಗೆ 
ನೇರವಾಗಿ ಮಾಡಲಾಗುತ್ತದೆ," ಇದು ನ್ಯಾಯಾಂಗ 
ಇತಿಹಾಸದಲ್ಲಿ ಮಹತ್ತರ ಸಾಧನೆಯಾಗಿದೆ. 

* ಕರ್ನಾಟಿಕ ಉಚ್ಚ ನ್ಯಾಯಾಲಯದಲ್ಲಿ ಕಾಗದ ರಹಿ 
ಆಡಳಿತಾತಕ ಕಡತಗಳ ಚಲನೆಗಾಗಿ ಇ-ಆಛೀಸ್‌ 
ಪದ್ದತಿಯನ್ನು ಪ್ರಾರಂಭಿಸಲಾಗಿದೆ. 


ಡಜಟಲೀಕರನಾ ಕಾರ್ಯದ ಇತರ ಪ್ರಮುಖ 
ಹೆಂತಗಳು 


1. ದಾಖಲೆಗಳ ಸ್ಕ್ಯಾನಿಂಗ್‌ ಮತ್ತು ಡಿಜಿಟೈಸೇಶನ್‌. 
2 105 - ಡಾಕ್ಯುಮೆಂಟ್‌ಗಳ ಇ-ವಿನಿಮಯಕ್ಕಾಗಿ 
ಇಂಟರ್‌ಆಪರೇಬಲ್‌ ಕ್ರಿಮಿನಲ್‌ ಜಸ್ಟೀಸ್‌ ಸಿಸ್ಟಮ್‌. 
3. ವಾಣಿಜ್ಯ ನ್ಯಾಯಾಲಯಗಳಿಗಾಗಿ ವಿಶೇಷ ವೆಬ್‌ಸೈಟ್‌ 
. ಡಿಜಿಟಲ್‌ ಸಹಿ ಮತ್ತು ಪ್ರಮಾಣೀಕೃತ ಪ್ರತಿಗಳ 
ವಿತರಣೆಗಾಗಿ ಪೋರ್ಟಲ್‌ - 
5 ಕರ್ನಾಟಕದಲ್ಲಿ ಆನ್‌ಲೈನ್‌ ನ್ಯಾಯಾಲಯಗಳು 
ವರ್ಚುವಲ್‌ ನ್ಯಾಯಾಲಯಗಳು. 

6. ಟ್ರಾಫಿಕ್‌ ಚಲನ್‌ಗಾಗಿ ವರ್ಚುವಲ್‌ ಕೋರ್ಟ್‌ 

7. ಜಸ್ಟೀಸ್‌ ಕ್ಲಾಕ್‌ 

8 ಕರ್ನಾಟಿಕ ಉಚ್ಚ ವ್ಯಾಯಾಲಯ ಮತ್ತು ಜಿಲ್ಲಾ 
ನ್ಯಾಯಾಲಯಗಳ ಅಧಿಕೃತ ಟೆಲಿಗ್ರಾಮ್‌ ಚಾನೆಲ್‌ 
ಮತ್ತು ಕರ್ನಾಟಿಕ ಉಚ್ಡ್‌ ನ್ಯಾಯಾಲಯದಲ್ಲಿ 


ಚಾಟ್‌ಬಾಟ್‌. 


ಇಂಟಿಗೇಷನ್‌. 


| .ಟ್ಯಾಗಿಗ್‌ ಅಪ್ಲಿಕೇಶನ್‌ 
13. ಜಿಲ್ಲಾ ಸಿಐಎಸ್‌ ಅಪ್ಲಿಕೇಷನ್‌ ನೊಂದಿಗೆ ಭೂಮಿ! 
ಇಂಟಿಗೇಷನ್‌ (ಭೂಮಿ ದಾಖಲೆಗಳು). 


15. ಮೊಬೈಲ್‌ ಅಪ್ಲಿಕೇಶನ್‌ 


NSTEP 
17. RT| ಆನ್‌ಲೈನ್‌ ಅಪ್ಲಿಕೇಶನ್‌ 
18. ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು! 
“ಒಳಗೊಂಡಿರುವ ಕರ್ನಾಟಕ ಉಜ್ಜ್‌ ನ್ಯಾಯಾಲಯದ 
ವೆಬ್‌ಸೈಟ್‌ 


"119. ಪ್ರತಿ ಜಿಲ್ಲಾ ನ್ಯಾಯಾಂಗಕ್ಕೆ ಇ-ಕೋರ್ಟ್‌ ಸೇವಾ ವೆಬ್‌ 


ಸೈಟ್‌. 


[44 ಇ-ಸೇವಾ ಕೇಂದ್ರಗಳ ಸ್ಥಾಪನೆ; ಸಹಾಯ ಕೇಂದ್ರ 
1  ಮತ್ತುರಾಜ್ಯದ!1ಸ್ಸ ಳಗಳಲ್ಲಿ ವಿ.ಸಿ. ಕ್ಯಾಬಿನ್‌ಗಳು. 


16. ಸಮನ್ಸ್‌ಗಳ ಸೂಚನೆ ಸೇವೆಯ ಇ-ಟ್ಯಾಕಿಂಗ್‌ಗಾಗಿ। 


| 
7} 
1. ಸೂಚನೆ /! ಸಮನ್‌ಸ್‌ಗಳ ಪೋಸ್ಟಲ್‌ ಟ್ರ್ಯಾಕಂಗಗಾಗ| 
Hಲ - a5 ಅಪ್ಲಿಕೇಶನ್‌ ಜೊತೆ ಪೋಸ್ಕಲ್‌ 
i 
} 
} 


12. ವಕೀಲರ ನೋಂದಣಿ ಮತ್ತು ಹೈಕೋರ್ಟ್‌ ಕೇಸ್‌ 


[ 
H 
[I 
\ 
t 
1 
H 


- [ಕೇಂದ್ರ ಸರ್ಕರಠದಿಂದ ಈ ಯೋಜನೆ ಅಡಿ 


ಬಿಡುಗಡೆಯಾಗಿರುವ ಅನುದಾನವೆಷ್ಟು; 


ಮತ್ತು ಜಿಲ್ಲಾ ನ್ಯಾಯಾಲಯಗಳಲ್ಲಿನ 
ರೇಕಾರ್ಡ್‌ಗಳನ್ನು ಡಿಜಿಟಲೀಕರಣ 
ಮಾಡಲಾಗಿದೆಯೇ? (ಜಿಲ್ಲಾವಾರು 
ಪೂರ್ಣ ವಿವರ ನೀಡುವುದು) 


ಈ ಅನುದಾನದಲ್ಲಿ ಎಷ್ಟು ತಾಲ್ಲೂಕು' 


ಕೇಂದ್ರ ಸರ್ಕಾರವು ವಿವಿಧ ಘಟಕಗಳಿಗೆ ಒಟ್ಟು 
ರೂ65.00 ಕೋಟಿ ಅನುದಾನ ಬಿಡುಗಡೆ ಮಾಡಿರುತ್ತದೆ. 
ಆದರೆ ಡಿಜಿಟಲೀಕರಣದ ಉದ್ದೇಶಕ್ಕಾಗಿ ಈ ಮೊತ್ತ ವನ್ನು 
ಬಿಡುಗಡೆ ಮಾಡಲಾಗಿರುವುದಿಲ್ಲ.. 


ಮತ್ತು ದಿನಾಂಕ 31.1.2022ರ ಅಂತ್ಯಕ್ಕೆ ಒಟ್ಟು 2,59,592 
! ಪುಟಗಳ 24,028 ವಿಲೇವಾರಿ ಕಡತಗಳನ್ನು ಸ್ಕ್ಯಾಮ್‌ 


ಉಳಿದಿರುವ ಕಡತಗಳನ್ನು ಸ್ಕ್ಯಾನ್‌ ಮಾಡಲಾಗಿದೆ. 


ಮೊದಲ ಹಂತದಲ್ಲಿ, ಲಘು ವ್ಯವಹಾರಗಳ 
ಸ್ಯಾಯಾಲಯ, ಬೆಂಗಳೂರು ಇಲ್ಲಿ ಸ್ಕ್ಯಾನಿಂಗ್‌ ಮತ್ತು 
ಡಿಜಿಟಲೀಕರಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ 


ಮಾಡಲಾಗಿದೆ ಮತ್ತು 6,31,976 ಪುಟಗಳ 9,671 ಬಾಕಿ 


| 
1 j 


ಸಂಖ್ಯೆ: ಲಾ-ಎಲ್‌ಸಿಇ/73/2022 


As hd AD 
(ಜಿ.ಸಿ.ಮಾಧುಸ್ಥಾಮಿ) 
ಕಾನೂಮ, ಸಂಸದೀಯ ಮತ್ತು ಶಾಸನ 
ರಚನೆ ಹಾಗೂ ಸಣ್ನ ನೀರಾವರಿ ಸಚಿವರು 


